ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


381 
: ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


3 ಪಶ್ನೆ ಉತ್ತರ 

ಸಂ. 

ಅ |ವಾಹನ ಚಾಲನಾ ಪರವಾನಗಿ ವಾಹನ ಚಾಲನಾ ಪರವಾನಗಿ ನೀಡಲು ಅನುಸರಿಸುತ್ತಿರುವ 
ನೀಡಲು ಅನುಸರಿಸುತ್ತಿರುವ | ನಿಯಮಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ನಿಯಮಗಳೇನು: 

(ವಿವರ ನೀಡುವುದು) 

ಆ: ಪೊಗರು. ನನನ ನನಾ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಳೆದ 3 
ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಳೆದ | ವರ್ಷಗಳಲ್ಲಿ (01-04-2017 ರಿಂದ 29-02-2020 ರವರೆಗೆ) 
3 ವರ್ಷಗಳಿಂದ ನೀಡಲಾದ | ಫ್ಯೀಡಲಾದ ದ್ವಿಚಕ್ರ, ನಾಲ್ಕು ಚಕ್ರ ಮತ್ತು ಭಾರಿ ವಾಹನಗಳ ಚಾಲನಾ 
ದ್ವಿಚಕ್ರ ಮತ್ತು ಚಕ್ರ cS ra 
ಿಚಕ್ರ್ತ ಮತ್ತು ನಾಲ್ಕು ಚಕ್ರ ಪುರವಾನಗಿಗಳ ವಿವರಗಳು ಕೆಳಕಂಡಂತಿವೆ. 
ವಾಹನ ಮತ್ತು ಭಾರಿ 
ವಾಹನಗಳ ಚಾಲನಾ ಚಾಲನಾ ಪರವಾನಗಿಗಳ ಸಂಖ್ಯೆ 
ಪರವಾನಗಿಗಳು ಎಷ್ಟು; ಜಿಲ್ಲೆಯ ಹೆಸರು ತ ಲ್ಯ ಚ್‌ ಭಾರ 

ವಾಹನ ವಾಹನ ವಾಹನ 

ಬೆಂಗಳೂರು ನಗರ 617823 | 522370 | 39008 

ಬೆಂಗಳೂರು ಗ್ರಾಮಾಂತರ 72461 57888 5515 
ಒಟ್ಟು 1690284 | 580258 | 44523 | 

ಇ ಚಾಲನಾ ಪರವಾನಗಿ ಕೋರಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಳೆದ 3 


ಬಂದಿರುವ ಅರ್ಜಿಗಳೆಷ್ಟು; 
ತಿರಸ್ಕರಿಸಿದ ಅರ್ಜಿಗಳೆಷ್ಟು; 


ವರ್ಷಗಳಲ್ಲಿ (01-04-2017 ರಿಂದ 29-02-2020 ರವರೆಗೆ) 
ಚಾಲನಾ ಪರವಾನಗಿ ಕೋರಿ ಬಂದಿರುವ ಅರ್ಜಿಗಳು ಮತ್ತು 
ತಿರಸ್ಕರಿಸಿದ ಅರ್ಜಿಗಳ ವಿವರಗಳು ಕೆಳಕಂಡಂತಿವೆ. 


ಜಲ್ಲೆಯ: ಹೆಸರು My eer ಷೆ 
ಬೆಂಗಳೂರು ನಗರ 1406400 754 | 
[des ಗ್ರಾಮಾಂತರ 105373 22 
ಒಟ್ಟು 1511773 | 776 
ಟಿಡಿ 15 ಟಡಿಕ್ಲೂ 2020 Kh 2 
p) _ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


: ಅನುಬಂಧ : 


pe i 
ಗ jt ¥ 


ಚಾಲನಾ ಪರವಾನಿಗೆ ಅರ್ಜಿ ಸಲ್ಲಿಸುವ ಮೊದಲು ಅರ್ಜಿದಾರರು ನಮೂನೆ-2 ರಲ್ಲಿ 
ಕಲಿಯುವವರ ಪರವಾನಿಗೆಗಾಗಿ ಬೇರೆ ಬೇರೆ ವರ್ಗದ ವಾಹನಗಳಿಗಾಗಿ ವಿವರಿಸಿ ಕೇ.ಮೋ.ವಾಹನ. 
ನಿಯಮಗಳು 1989 ರ ನಿಯಮ 4 ರಲ್ಲಿ ವಿವರಿಸಿದ ವಿಳಾಸ ಮತ್ತು ವಯಸ್ಸಿನ ನಿಖರತೆಯ ಬಗ್ಗೆ 
ದಾಖಲೆಗಳನ್ನು ಸರ್ಕಾರ ಇತ್ತೀಚೆಗೆ ಒದಗಿಸಿದ ತಂತ್ರಾಂಶ https:/ /parivahan.gov.in/sarathisevices 
ಅರ್ಜಿ ಸಲ್ಲಿಸಿ ಅಗತ್ಯ ಸ್ಲಾಟ್‌ ತೆಗೆದುಕೊಂಡು ಸಂಬಂಧಿಸಿದ ಸಾರಿಗೆ ಕಛೇರಿಯಲ್ಲಿ ನಿಗದಿತ ಶುಲ್ಕ ಪ್ರತಿ ವಾಹನ 
ವರ್ಗಕ್ಕೆ ರೂ.200/- ಪಾವತಿಸಿ ಸ್ಲಾಟ್‌ ದಿನಾಂಕದಂದು ಕಲಿಕಾ ಪರೀಕ್ಷೆಗೆ ಹಾಜರಾಗುವುದು. ಪರೀಕ್ಷೆಯಲ್ಲಿ 
ತೇರ್ಗಡೆಯ ನಂತರ ಆರು ತಿಂಗಳ ಅವಧಿಗೆ ಕಲಿಕಾ ಚಾಲನಾ ಪತ್ರ ನೀಡಲಾಗುವುದು. 


ಕಲಿಕಾ ಚಾಲನಾ ಪತ್ರವನ್ನು ಪಡೆದ ಕನಿಷ್ಟ 30 ದಿನಗಳ ನಂತರ ಚಾಲನಾ ಪರವಾನಿಗೆ ಪಡೆಯಲು 


ಅಭ್ಯರ್ಥಿ ಯುಅರ್ಹನಾಗಿದ್ದು ಸಾರಥಿ-4ರ ತಂತ್ರಾಂಶ ಗುಂಪ arivahan.gov-in/sarathisevices ದಲ್ಲಿ 
ಕೀ.ಮೋ.ವಾಹನ “ನಿಯಮಗಳು 1989 ರ ನಿಯಮ 14 ರಲ್ಲಿ ವಿವರಿಸಿದಂತೆ ಅರ್ಜಿಯನ್ನು ಭರ್ತಿಗೊಳಿಸಿದ 
ಮೇಲೆ ಚಾಲನಾ ಅನುಜ್ಞಾ ಪತ್ರಕ್ಕಾಗಿ ದಿನಾಂಕ ಹೊಂದಿದ ಸ್ಥಾಟ್‌ ದೊರೆಯುತ್ತದೆ. ಅರ್ಜಿದಾರರು ಕಲಿಕಾ 


ಚಾಲನಾ ಪತ್ರ ಹೊಂದಿದ ವಾಹನದ ವರ್ಗಕ್ಕೆ ಅಗತ್ಯ ಶುಲ್ಕವನ್ನು online ಮೂಲಕವಾಗಲಿ ಇಲ್ಲವೆ 
ಸಂಬಂದಿಸಿದ ಪ್ರಾದೇಶಿಕ ಸಾರಿಗೆ ಕಛೇರಿಯ ಖಜಾನೆ ವಿಭಾಗದಲ್ಲಿ ಪಾವತಿಸುವುದು. ಮೂಲ ಕಲಿಕಾ ಚಾಲನಾ 
ಪತ್ರದೊಂದಿಗೆ ಚಾಲನಾ ಪರವಾನಿಗೆ ಬಯಸುವ ವಾಹನದ ವರ್ಗದ ದಾಖಲೆಗಳೊಂದಿಗೆ ಪರೀಕ್ಷೆಗೆ 
ಹಾಜರಾಗುವುದು. ಭಾರಿ ಸಾರಿಗೆ ವಾಹನಗಳ ವರ್ಗದ ಚಾಲನಾ ಪರವಾನಿಗೆಗೆ ಅರ್ಜಿ ಸಲ್ಲಿಸಿದಲ್ಲಿ ಚಾಲನಾ 
ತರಭೇತಿ ಶಾಲೆಯಲ್ಲಿ ತರಭೇತಿ ಹೊಂದಿದ ಪ್ರಮಾಣ ಪತ್ರದ ನಮೂನೆ-4 ರೊಂದಿಗೆ ಹಾಜರಾಗತಕ್ಕದ್ದು. 
" ಸಂಬಂಧಿಸಿದ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಸದರಿ ಅಭ್ಯರ್ಥಿಯ ಅರ್ಜಿಗೆ ಸರ್ಕಾರದ 
ಸಕಾಲ ಆದಲ್ಲಿ ಸಂಖ್ಯೆ ನೀಡಲಾಗುತ್ತದೆ. ತದನಂತರ ಅರ್ಜಿದಾರರು “ಬಯೋಮೆಟ್ರಕ್‌” ಜಾಗದಲ್ಲಿ 
ಭಾವಚಿತ್ರ/ಸಹಿ ನೀಡಿ ತದನಂತರ ಲಭ್ಯವಿದ್ದ ಕಛೇರಿಗಳ ಚಾಲನಾ ಪಥದಲ್ಲಿ ಪ್ರಾಯೋಗಿಕ ಪರೀಕ್ಷೆ / 
ಕಾರ್ಯನಿರ್ವಾಹಕ ಸಿಬ್ಬಂದಿ ಸಮ್ಮುಖದಲ್ಲಿ ಪರೀಕ್ಷೆನೀಡುವುದು. ಸದರಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ 
ನಂತರ ಸಂಬಂಧಿಸಿದ ಕಾರ್ಯನಿರ್ವಾಹಕ ಸಿಬ್ಬಂದಿ ಅಭ್ಯರ್ಥಿಯ ತೇರ್ಗಡೆಯನ್ನು ತಂತ್ರಾಂಶದಲ್ಲಿ ದಾಖಲಿಸುವ 
ಮೂಲಕ ಮುಂದಿನ ಹಂತದ ಕಾರ್ಯಕ್ಕಾಗಿ ಸಂಬಂಧಿಸಿದ ಸಾರಿಗೆ ಅಧಿಕಾರಿಗಳಿಗೆ ಕಳುಹಿಸುವರು. ನಂತರ 
ಸಾರಿಗೆ ಅಧಿಕಾರಿಗಳು ಅದಕ್ಕೆ ಅನುಮೋದನೆ ನೀಡಿದ ನಂತರ ಅಭ್ಯರ್ಥಿಯ ಮೊಬೈಲ್‌ ಸಂಖ್ಯೆಗೆ ಮಾಹಿತಿ 
ದೊರೆಯುತ್ತದೆ. ಹಾಗೂ ಸಕಾಲ ಯೋಜನೆಯಡಿಯಲ್ಲಿ ನಿಗದಿಗೊಳಿಸಿದ ಅವಧಿ 21 ದಿವಸದೊಳಗೆ 
ಅಭ್ಯರ್ಥಿಯ ವಿಳಾಸಕ್ಕೆ ಸ್ಟೀಡ್‌ಪೋಸ್ಟ್‌ ಮೂಲಕ ಚಾಲನಾ ಅನುಜ್ಞಾ, ಪತ್ರ ರವಾನೆಗೊಳಿಸಲಾಗುವುದು. 


[ 


ಯುಕ್ತರು, "ಓಟ 03 
ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, 
ಚೆಂಗಳೂರು. 


